ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


C3 p) 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


: 1781 

: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ 
ಕೇತು 

: 19-03-2021. 

: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಕಸಂ 


ಫತೆ 


ಉತ್ತರೆ 


(ಅ) 


ಗ್ರಾಮ 
ಪಂಚಾಯಿತಿಗಳಲ್ಲಿ ಆಸ್ತಿ 
ತೆರಿಗೆ ಸಂಗ್ರಹ 
ತೀವ್ರವಾಗಿ ಕುಸಿದಿದ್ದು, 
ಗ್ರಾಮ ಪಂಚಾಯಿತಿಗಳ 
ಅಗತ್ಯ ವೆಚ್ಚಗಳ 
ನಿರ್ವಹಣೆಗೂ 
ಆದಾಯವಿಲ್ಲದೆ 
ಸಂಕಷ್ಟ 
ಎದುರಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿಲ್ಲ. 
ಹು; 


(ಈ) 


ಬಂದಿದ್ದಲ್ಲಿ, ಗ್ರಾಮ 
ಪಂಚಾಯಿತಿಗಳ ಅಗತ್ಯ 
ವೆಚ್ಚಗಳ ನಿರ್ವಹಣೆಗೆ 
ಆದಾಯ ಒದಗಿಸಲು 
ಸರ್ಕಾರ ತೆಗೆದುಕೊಂಡ 


ಆದಾಗ್ಯೂ, ಗ್ರಾಮ ಪಂಚಾಯತಿಯಲ್ಲಿ ಅಗತ್ಯ ವೆಚ್ಚಗಳ ನಿರ್ವಹಣೆಗೆ 
ಆದಾಯಕ್ಕಾಗಿ ನೈರ್ಮಲ್ಯೀಕರಣ, ಸಿಬ್ಬಂದಿ ಮೇತನ, ಕುಡಿಯುವ ನೀರು, 
ರಸ್ತೆ, ವಿದ್ಯುಚ್ಛಕ್ತಿ ಬಿಲ್‌ ಮುಂತಾದ ವೆಚ್ಚಗಳಿಗೆ. ಸರ್ಕಾರದಿಂದ ಶಾಸನಬ 


ಅನುದಾನ, 15ನೇ ಹಣಕಾಸು ಆಯೋಗದ ಅನುದಾನ, ಕುಡಿಯುವ ನೀರಿನ 


ಕ್ರಮಗಳೇನು; (ವವರ [ನಿರ್ವಹಣೆಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನಕ್ಕಾಗಿ 
ಒದಗಿಸುವುದು) ಪ್ರತ್ಯೇಕವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. 
ಇ) 1ಚಿಳಗಾವಿ 


ಜಿಲ್ಲೆಯಲ್ಲಿರುವ ಒಟ್ಟು 
ಗ್ರಾಮ 
ಪಂಚಾಯಿತಿಗಳೆಷ್ಟು; 
ಪ್ರತಿ ಗ್ರಾಮ 
ಪಂಚಾಯಿತಿಗೂ ಪತಿ 
ತಿಂಗಳು ಬೇಕಾಗುವ 
ಅಗತ್ಯ ನಿರ್ವಹಣೆಯ 
ವೆಚ್ಚವೆಷ್ಟು; (ವಿವರ 
ಒದಗಿಸುವುದು) 


ಪ್ರಸ್ತುತ ಬೆಳಗಾವಿ ಜಿಲ್ಲೆಯಲ್ಲಿ 506 ಗ್ರಾಮ ಪಂಜಾಯತಿಗಳಿದ್ದು, ಪ್ರತಿ 
ಗ್ರಾಮ ಪಂಚಾಯತಿಗೆ ಪ್ರತಿ ತಿಂಗಳಿಗೆ ಅಗತ್ಯ ನಿರ್ವಹಣೆಗಾಗಿ ಸರಾಸರಿ 
ರೂ. 1.50 ಲಕ್ಷಗಳು ವೆಚ್ಚವಾಗಲಿದೆ. 


ಪಗಾನ ಚನ್ಸದ ಮ ಪಂಚಾಯತ ಮಟ್ಟದ 07-8 ರಿಸ 


ಡಾ) Tನಳಗಾವಿ ಚಯ ಪ್ರ ಷ್ಠ 
ಗ್ರಾಮ ಪಂಚಾಯಿತಿ | ರೂ.38.62 ಲಕ್ಷಗಳು, 2018-19 ರಲ್ಲಿ ಗರಿಷ್ಠ ರೂ.44.57 ಲಕ್ಷಗಳು. ಮತ್ತು 
ಮಟ್ಟದಲ್ಲಿ ಕರ | 2019-20 ರಲ್ಲಿ ಗರಿಷ್ಠ ರೂ.41.56 ಲಕ್ಷಗಳು ವಸೂಲಾತಿಯಾಗಿದೆ. 
ಸಂಗ್ರಹಣೆಯ ಗರಿಷ್ಠ 
ಪ್ರಮಾಣ ಎಷ್ಟು | ಬೆಳಗಾವಿ ಜಿಲ್ಲೆಯಲ್ಲಿ ಇದುವರೆವಿಗೂ ರೂ.307.86 ಲಕ್ಷ ತೆರಿಗೆ 
ಈವರೆಗೆ ಎಷ್ಟು ತೆರಿಗೆ | ಸಂಗ್ರಹಣೆಯಾಗಿದ್ದು ರೂ.16123.01 ಲಕ್ಷ ಬಾಕಿ ಇರುತ್ತದೆ. 
ಸಂಗ್ರಹಿಸಲಾಗಿದೆ; 
ಎಷ್ಟು ತೆರಿಗೆ ಬಾಕಿ [ಕಳೆದ ಮೂರು ವರ್ಷಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕರ 
ಉಳಿದಿದೆ; (ಕಳೆದ | ಸಂಗ್ರಹಣೆ ಮತ್ತು ಬಾಕಿ ವಿವರಗಳು ಈ ಕೆಳಗಿನಂತಿದೆ. 
ಮೂರು ವರ್ಷಗಳ 
ವಿವರ ಒದಗಿಸುವುದು) (ರೂ. ಲಕ್ಷಗಳಲ್ಲಿ) 
ಚಾಕ್ರಿ 
ಫರ್ಷ | ರಕ | ವರರ | ಒಟ್ಟುಬೇಡಿಕೆ | ವಸೂಲಾತಿ | ಬಾಕಿ 
ಶಿಲ್ಕು | ಸಣ 
OUST ET OE EES ECA) 
2018-19 15470.45 | 3486.03 18956.47 2297.04 16659.43 
2019-20 15202.97 | 3710.96 18913.93 3422.98 15490.95 
Rd 15437.45 | 3764.42 19201.87 3078.86 16123.01 
[COW ESS ಗಾನ್‌ ಪಾಜಾಹಾಗಾಗ ತರಗ ಪಾರಪವಹಾ ಪಾಕ ಮಾಗದ 
ಪಂಚಾಯಿತಿಗಳಿಗೆ ಸ್ವಯಂ ಆದಾಯ ಸೃಜಿಸುವ ಹೊಸ ಯೋಜನೆಗಳು ಸರ್ಕಾರದ 
ತೆರಿಗೆ ಹೊರತುಪಡಿಸಿ | ಮುಂದಿರುವುದಿಲ್ಲ. 


ಬೇರೆ ಮೂಲಗಳಿಂದ 


ಸ್ವಯಂ ಆದಾಯ | ಆದಾಗ್ಯೂ, ಗ್ರಾಮ ಪಂಚಾಯಿತಿಗಳು ತೆರಿಗೆ ಹೊರತುಪಡಿಸಿ ಬೇರೆ 
ಸೃಜಿಸುವ ಹೊಸ | ಮೂಲಗಳಿಂದ ಈ ಕೆಳಕಂಡಂತೆ ಸ್ವಯಂ ಆದಾಯ 
ಯೋಜನೆಗಳು ಸೃಜಿಸಿಕೊಳ್ಳಬಹುದಾಗಿದೆ. 

ಸರ್ಕಾರದ 

ಮುಂದಿದೆಯೇ; 1 ಗ್ರಾಮ ಪಂಚಾಯತಿಯ ಮಾಲೀಕತ್ನದ ಅಥವಾ ಅದರಲ್ಲಿ 
ಅವುಗಳ ರೂಪ ನಿಹಿತವಾದ ಯಾವುದೇ ಸ್ಥಿರ ಅಥವಾ ಚರ ಸ್ಪತ್ತಿನ ಬಾಡಿಗೆ ಅಥವಾ 
ರೇಷೆಗಳೇನು? (ವಿವರ ಅದರಿಂದ ಬರುವ ಇತರೆ ಆದಾಯ ಅಥವಾ ಮಾರಾಟದಿಂದ 
ನೀಡುವುದು) ಬರುವ ಉತ್ಪತ್ತಿ. 

2) ಸರ್ಕಾರದಿಂದ ಅಥವಾ ಯಾವುದೇ ಪ್ರಾಧಿಕಾರ ಅಥವಾ 
ವ್ಯಕ್ತಿಯಿಂದ ಸಾಲಗಳು ಅಥವಾ ಕೊಡುಗೆಗಳ ರೂಪದಲ್ಲಿ ಅಥವಾ 
ಕಾಣಿಕೆಯ ರೂಪದಲ್ಲಿ ಗ್ರಾಮ ಪಂಚಾಯತಿಯಿಂದ ಸ್ಲೀಕರಿಸಲಾದ 
ಮೊತ್ತಗಳು. 

3) ಗ್ರಾಮ ಪಂಚಾಯತಿಯಿಂದ ವಿಧಿಸಿದ ಯಾವುದೇ ದರ ಮತ್ತು 
ಫೀಜಿನಿಂದ ಬಂದ ಉತ್ಪತ್ತಿಗಳು. 

4) ಯಾವುದಾದರೂ ಮೂಲದಿಂದ ಬರುವ ಇತರೆ ಎಲ್ಲಾ ಮೊತ್ತಗಳು. 

ಸಂ. ಗ್ರಾಅಪ 140 ಗ್ರಾಪಂಅ 2021 


